ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಬುಧವಾರ, ದಿನಾ೦ಕ: 09ನೇ ಡಿಸೆಂಬರ್‌, 2020 


ರಾಜ್ಯದಲ್ಲಿರುವ ನಮೂನೆ 50,53 ಮತ್ತು 57ರಲ್ಲಿ ಸಲ್ಲಿಕೆಯಾದ ಅರ್ಜಿಯ ಕುರಿತು 
ಶ್ರೀ ಎಸ್‌.ಎಲ್‌. ಭೋಜೇಗೌಡ (ಶಿಕ್ಷಕರ ಕ್ಲೇತು:- 
173 (249) ಮಾನ್ಯ ಕಂದಾಯ ಸಜಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ರಾಜ್ಯದಲ್ಲಿರುವ ಅಕ್ರಮ ಸಕ್ರಮ ಯೋಜನೆಯಲ್ಲಿ ನಮೂನೆ 50,53 ರಲ್ಲಿ ರೈತರಿಂದ ಸಲ್ಲಿಕೆಯಾದ 
ಅರ್ಜಿಗಳ ಸಂಖ್ಯೆ ಎಷ್ಟು; ಸಮಿತಿಯಲ್ಲಿ ಮಂಜೂರಾತಿ ನೀಡಿದ ಅರ್ಜಿಗಳ ಸಂಖ್ಯೆ ಎಷ್ಟು; ಹಕ್ಕುಪತ್ರ ಪತ್ರ 
ನೀಡಿದ ಪ್ರಕರಣಗಳ ಸಂಖ್ಯೆ ಎಷ್ಟು; ಸಮಿತಿಯಲ್ಲಿ ಮಂಜೂರಾತಿ ನೀಡಿ ಹಕ್ಕುಪತ್ರ ನೀಡದೇ ಇರುವ 
ಪ್ರಕರಣಗಳ ಸಂಖ್ಯೆ ಎಷ್ಟು; ವಿಚಾರಣೆಯ ಹಂತದಲ್ಲಿರುವ ಮತ್ತು ತಿರಸ್ಕೃತವಾಗಿರುವ ಪ್ರಕರಣಗಳ ಸಂಖ್ಯೆ 
ಎಷ್ಟು; (ಜಿಲ್ಲಾವಾರು, ತಾಲ್ಲೂಕುವಾರು, ನಮೂನೆವಾರು ಮಾಹಿತಿಯನ್ನು ನೀಡುವುದು) 


(ಆ) ರಾಜ್ಯದಲ್ಲಿ ನಮೂನೆ 57 ರಲ್ಲಿ ಸಲ್ಲಿಕೆಯಾದ ಅರ್ಜಿಗಳ ಸಂಖ್ಯೆ ಎಷ್ಟು; ಶಾಸನಬದ್ಮವಾಗಿ 16/05/2019 
ವರೆಗೂ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಇದ್ದರೂ ಮತ್ತು ರೈತರು ಅರ್ಜಿಯನ್ನು ಸಲ್ಲಿಸಲು ಬಂದರೂ ಮತ್ತು 
ಅಂಚ ಮೂಲಕ ಸಲ್ಲಿಸಿದರೂ ಉಡುಪಿ ಜಿಲ್ಲೆಯಲ್ಲಿ ಚುನಾವಣೆ ಕಾರಣ ನೀಡಿ 8 ದಿನಗಳು ಬಾಕಿಯಿರುವಾಗಲೇ 
ಅರ್ಜಿಯನ್ನು ಸ್ವೀಕರಿಸಲು ವಿರಾಕರಿಸಿರುವುದು ಸರಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, 
ಅವಕಾಶವಂಜಚಿತರಾದ ರೈತರಿಗೆ ಮತ್ತೊಮ್ಮೆ ಅವಕಾಶ ನೀಡಲು ಸರಕಾರ ಕೈಗೊಂಡ ಕ್ರಮವೇನು; 


(ಇ) ಅಕ್ರಮ ಸಕ್ರಮ ಯೋಜನೆಯಲ್ಲಿ ಅರ್ಜಿ ಸಲ್ಲಿಸಿದ ರೈತರು ನೈಜ ಕೃಷಿಯ ಗದ್ದೆ ತೋಟವನ್ನು 
ಹೊಂದಿದ್ದರೂ ಸಹ ಡೀಮ್ಹ್‌ ಫಾರೆಸ್ಟ್‌ ಪಟ್ಟೆಯಲ್ಲಿದೆ ಎನ್ನುವ ಕಾರಣ ಬೀಡಿ ಹಕ್ಕುಪತ್ರವನ್ನು 
ನೀಡದಿರುವುದರಿಂದ ರೈತರು ಮೂರು ದಶಕಗಳಿಂದ ಶೋಷಣೆಗೆ ಒಳಗಾಗುತಿರುವುದು ಸರಕಾರದ ಗಮನಕ್ಕೆ 
ಬಂದಿರುತ್ತದೆಯೇ; ಭೂ ಸ್ಥ್ಮಾಧೀನತೆಯನ್ನು ಹೊಂದಿ ಕೃಷಿಯನ್ನು ಮಾಡುತ್ತಿರುವ ರೈತರಿಗೆ ಸದರಿ 
ಭೂಮಿಯನ್ನು ಮಂಜೂರಾತಿ ಮಾಡಲು ಸರ್ಕಾರ ಕೈಗೊಂಡ ಕ್ರಮವೇನು? 


